ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೆರಡನೆಯ ಅಧಿವೇಶನ 
ಶುಕ್ರವಾರ, ದಿನಾಂಕ: 11ನೇ ಡಿಸೆಂಬರ್‌, 2020 


ಪ್ರವಾಹದಿಂದ ಹಾನಿಗೊಳಗಾದ ಸ್ವತ್ತನ್ನು ಪುನರ್‌ ನಿರ್ಮಿಸಿ ಕೊಡುವ ಬಗ್ಗೆ 
ಶ್ರೀ ಬಿ.ಕೆ. ಹರಿಪ್ರಸಾದ್‌ (ವಿಧಾನ ಸಭೆಯಿಂದ ಚುನಾಯಿತರಾದವರು):- 


432(590) ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಜಿವರು ಈ ವಿಷಯಗಳನ್ನು 
ದಯವಿಟ್ಟು ತಿಳಿಸುವರೆ :- 


(ಅ) 2019-20 ಹಾಗೂ 2020-21 ರ ಸಾಲುಗಳಲ್ಲಿ ಉಂಟಾದ ಪ್ರವಾಹದಿಂದಾಗಿ ಗ್ರಾಮೀಣಾಭಿವೃದ್ದಿ 
ಇಲಾಖೆಯ ವ್ಯಾಪ್ತಿಗೆ ಬರುವ ಯಾವ ಯಾವ ಸ್ವತ್ತುಗಳು ಹಾನಿಗೊಳಗಾಗಿವೆ; (ಜಿಲ್ಲಾವಾರು ಮಾಯಿತಿ 
ನೀಡುವುದು; ಈ ಸ್ವತ್ತುಗಳ ಮೌಲ್ಯವೆಷ್ಟು; 


(ಆ) ಹಾನಿಗೊಳಗಾದ ಈ ಸ್ವತ್ತುಗಳನ್ನು ದುರಸ್ಥಿ/ಪುನರ್‌ ನಿರ್ಮಾಣ ಮಾಡಲಾಗಿದೆಯೇ; ಇದಕ್ಕಾಗಿ ಖರ್ಚು 
ಮಾಡಿದ ಒಟ್ಟಿ ಅನುದಾನವೆಷ್ಟು; ಯಾವ ಯಾವ ಅನುದಾನದ ಕಳಗೆ ಖರ್ಚು ಮಾಡಲಾಗಿದೆ; 


(ಇ) ಅನ್ನು ಎಷ್ಟು ಆಸ್ತಿಪಾಸ್ತಿಗಳನ್ನು ದರಸ್ಥಿ/ಪುನರ್‌ ನಿರ್ಮಾಣ ಮಾಡಬೇಕಾಗಿದೆ; 


(ಈ) ಇದಕ್ಕೆ ತಗಲುವ ವೆಚ್ಚವೆಷ್ಟು? (ಜಿಲ್ಲಾವಾರು ವಿವರ ನೀಡುವುದು) 


